ಕನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


: 1358 

ಶ್ತ್ರೀ. ಕೆ. ಪ್ರತಾಪಚಂದ್ರ ಶೆಣ್ಣ 
(ಸ್ಥಳೀಯ ಸ ಸಂಸ್ಥೆಗಳ ಕ್ಷೇತ್ರ 

; 23.೦9.2೦೨1 

: ಮಾನ್ಯ ಜಲಸಂಪನ್ಯೂಲ ಸಚವರು 


ಪತ್ನ 


ಉತ್ತರೆ 


ನೀರಾವರಿ 


ಕಳೆದರೂ, ಇನ್ನೂ ಕೂಡಾ 
ಪ್ರಾರಂಭವಾಗದ ವಾರಾಹಿ ನೀರಾವರಿ 
ಯೋಜನೆಯ ಬಲದಂಡೆ ಯೋಜನೆಯ 


ಕಾಮಗಾರಿಗಳ ಅಂದಾಜುಪಟ್ಟಿ 
ತಯಾರಾಗಿದೆಯೇ:  ತಯಾರಾಗಿದ್ದಲ್ಪ. 
ಯಾವಾಗ ಅನುಮೋದನೆಗೆ 
ಸಲ್ಲಸಲಾಗಿದೆ; ಅಂದಾಜುಪಟ್ಟಿಗೆ 
ಮಂಜೂರಾತಿ ನೀಡಲಾಗಿದೆಯೇ:; 


(ಸಂಪೂರ್ಣ ಮಾಹಿತಿ ನೀಡುವುದು) | 


ನೀಡಲಾಗಿದ್ದ್ಲ ಕಾಮಗಾರಿ ೦ಡರ್‌ 
ಯಾವಾಗ ಕರೆಯಾಗುವುದು:; 
ಅಂದಾಜುಪಟ್ಟಗೆ ಮಂಜೂರಾತಿ ನೀಡದೇ 
ಇದ್ದಲ್ಲಿ. ಯಾವಾಗ ನೀಡಲಾಗುವುದು: 
ವಿಳಂಬಕ್ಕೆ ಕಾರಣವೇನು; ಯಾರ 
ಹಿತಾಸಕ್ತಿಗೆ ವಿಳಂಬ ಮಾಡಲಾಗುತ್ತಿದೆ; 
ರೈತರ ಹಿತಾಸಕ್ತಿಯೇ ಅಥವಾ ವಿದ್ಯುತ್‌ 
ಗುತ್ತಿಗೆದಾರರ ಹಿತಾಸಕ್ತಿಯೇ? 


ನೀರಾವರಿ `` ಯೋಜನೆಯ 
ಬಲದಂಡೆ ನಾಲಾ ಕಾಮಗಾರಿಗಳ ಪೈಕಿ, ವಾರಾಹಿ ಬಲದಂಡೆ 
ಸಾಮಾನ್ಯ ನಾಲಾ ಸರಪಳ ೦.೦೦ ರಿಂದೆ 18.72ರಕಿ.ಮೀ 
ಕಾಮಗಾರಿ ಪೂರ್ಣಗೊಂಡಿದ್ದು, ನೇರತೂಬುಗಳ ಮೂಲಕ 


ಸುಮಾರು 3೦೦ಹೆ. ಪ್ರದೇಶಕ್ಷೆ ನೀರಾವರಿ ಸೌಲಭ್ಯವನ್ನು 


ಒದಗಿಸಲಾಗಿರುತ್ತದೆ. 


ಮುಂದುವರೆದು, ಮೂಲ ಯೋಜನಾ ವರದಿಯನ್ವಯ 
ವಾರಾಹಿ ಬಲದಂಡೆ ಕಾಲುವೆಯು ವಾರಾಹಿ ಬಲದಂಡೆ 
ಸಾಮಾನ್ಯ ಕಾಲುವೆಯ 16.419ಕಿ.ಮೀ ಸರಪಳಯುಂದ 
ಆರಂಭಗೊಂಡು 42.78 ಕಿ.ಮೀವರೆಗೆ ಒಟ್ಟು ೭4.31ಕಿ.ಮೀ 
ಉದ್ದವನ್ನು ಹೊಂದಿರುತ್ತದೆ. 


ಸದರಿ ನಾಲಾಪಥವು ಅತೀ ಕಡಿದಾದ ಹಾಗೂ ಆಳವಿರುವ 
ಭೂಪ್ರದೇಶದಲ್ಲ ಹಾದುಹೋಗುತ್ತಿದ್ದು, ಸುಮಾರು 30 ಎಕರೆ 
ರಕ್ಷಿತ 'ಅರಣ್ಯ ಪ್ರದೇಶದಲ್ಲ ಹಾದುಹೋಗುವುದರಿಂದ, 
ತಾಂತ್ರಿಕವಾಗಿ ಸೂಕ್ತವಾಗಿರುವ ಕಾಲುವೆಯು ಹಾದು 
ಹೋಗುವಲ್ಲ ಅತೀ ಹೆಚ್ಚಿನ ಆಳದ ಭೂಪ್ರದೇಶ ಹಾಗೂ ರಕ್ಷಿತ 
ಅರಣ್ಯ ಪ್ರದೇಶಗಳನ್ನು ತಪ್ಪಿಸಿ, 18.419ಕಿ.ಮೀರಿಂದ 
27.23ಕಿ.ಮೀವರೆಗಿನ ಮುಖ್ಯ ಕಾಲುವೆ, ಉಪಕಾಲುವೆ. 


ಮೈನರ್‌ ಹಾಗೂ ಸಬ್‌-ಮೈ್ಯೈನರ್‌ ಕಾಲುವೆಗಳನ್ನು 
ಒಳಗೊಂಡಂತೆ ವಿಸ್ವತ ಸರ್ವೆ ಕಾರ್ಯ, ವಿನ್ಯಾಸ 
ಸೇರಿ 18೦೦ ಹೆ. 


ತಯಾರಿಕೆ, ಅಡ್ಡಮೋರಿ ಕಾಮಗಾರಿಗಳು 
ನೀರಾವರಿ ಸೌಲಭ್ಯ ಕಲ್ಪಸುವ ಕಾಮಗಾರಿಯ ಅಂದಾಜು 
ಪಜ್ಣಯ ತಯಾರಿಸುವ ಪ್ರಕ್ರಿಯೆಯು ನಿಗಮದ ಹಂತದ 


ತನಾ 


ನಿಗಮದಿಂದ | ವಾರಾಹಿ 
ಅನುಷ್ಠಾನಿಸಲ್ಪಡುತ್ತಿರುವ 41 ವರ್ಷಗಳೇ ! ಯೋಜನಾ ವರದಿಯನ್ವಯ ಕೈಗೊಂಡಿರುವ ವಾರಾಹಿ 


J 


ಸಂಖ್ಯೆಃ ಜಸಂಇ 19೦ ಎಂಎಲ್‌ಎ 2೦೦1 


ಪರಿಶೀಲನೆಯಲದೆ. 


(ಗೋಪವಿಂದ”ಎಂ. ಕಾರಜೋಳ) 
ಜಲಸಂಪನ್ಯೂಲ ಸಚಿವರು. 


